ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: ೨952 (282) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ(ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ 
ಸಚಿವರು 


ವಿಷಯ: 'ಆಯುಷ್‌ಮಾನ್‌ ಭಾರತ ಆರೋಗ್ಯ ಕರ್ನಾಟಕ' ಯೋಜನೆಯ ಬಗ್ಗೆ 


(ಅ) 'ಆಯುಷ್‌ಮಾನ್‌ ಬಾರತ ಆರೋಗ್ಯ ಕರ್ನಾಟಕ' ಯೋಜನೆಯ ಸಂಪೂರ್ಣ 
ವಿವರಗಳೇನು; (ಆದೇಶ ಪ್ರತಿ ಸಲ್ಲಿಸುವುದು) 


(ಆ) ಈ ಯೋಜನೆಯಲ್ಲಿ ರಾಜ್ಯದ ಯಾವ ಯಾವ ಆಸ್ಪತೆಗಳು ಯಾವ ಯಾವ 
ಕಾಯಿಲೆಗಳಿಗೆ ಚಿಕಿತ್ಸೆ ಒದಗಿಸುತಿವೆ; ಈ ಯೋಜನೆಯಲ್ಲಿ ಆಸ್ಪತ್ರೆಗಳನ್ನು 
ಒಳಪಡಿಸಬೇಕಾದಲ್ಲಿ ಅದಕ್ಕಿರುವ ಮಾನದಂಡಗಳು ಯಾವುವು; ಈ ಯೋಜನೆಯು 
ಯಾವಾಗ ಆರಂಭವಾಗಿದೆ; ಅದು ಪ್ರಸ್ತುತ ಕಾರ್ಯರೂಪದಲ್ಲಿದೆಯೇ; 


(ಇ) ದಿನಾ೦ಕ: 01-01-2019ರಿ೦ದ ದಿನಾ೦ಕ:28-02-2021ರವರೆಗೆ ನಾಗಮಂಗಲ ವಿಧಾನಸಭಾ 
ಕ್ಷೇತ್ರದಲ್ಲಿ ಆಯುಷ್‌ಮಾನ್‌ ಭಾರತ ಆರೋಗ್ಯ ಕರ್ನಾಟಕ ಗುರುತಿನ ಕಾರ್ಡುಗಳನ್ನು 
ಪಡೆದುಕೊಂಡಿರುವ ಫಲಾನುಭವಿಗಳ ಸಂಖ್ಯೆ ಎಷ್ಟು; (ಹೆಸರು ಮತ್ತು ವಿಳಾಸಗಳನ್ನು 
ಹಾಗೂ ಗ್ರಾಮವಾರು, ಹೋಬಳಿವಾರು, ತಿಂಗಳುವಾರು ಮಾಹಿತಿಯನ್ನು ನೀಡುವುದು) 


(ಈ) ಗ್ರಾಮೀಣ ಪ್ರದೇಶದಲ್ಲಿರುವ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 


